ಕರ್ನಾಟಿಕ ವಿಧಾನ ಪರಿಷತ್ತು 


| ಚುಕ್ಕಿ ಗುರುತಿಲ್ಲದ ಫ್ರಕ್ನೆ ಸಂಖ್ಯೆ 153 


| ಸದಸ್ಯರ ಹೆಸರು ಶ್ರೀ ಯು.ಬಿ ವೆಂಕಟೇಶ್‌ (ನಾಮನಿರ್ದೇಶನ 
ಹೊಂದಿದವರು) 
ಉತ್ತರಿಸಬೇಕಾದ ದಿನಾಂಕ 07-12-2020 


ಉತ್ತರಿಸಬೇಕಾದ ಸಚಿವರು 


ಫೆ 


ಅ) ಕೋವಿಡ್‌ ಹಿನ್ನೆಲೆಯಲ್ಲಿ, ರಾಜ್ಯದ ಪ್ರಾಥಮಿಕ 
ಮತ್ತು ಪ್ರೌಢ ಶಿಕ್ಷಣ ಶಾಲೆಗಳು ಆಫ್‌ಲೈನ್‌ನಲ್ಲಿ 
ಕಾರ್ಯನಿರ್ವಹಿಸದೇ ಇದ್ದರೂ ಪೋಷಕರಿಂದ 
ಪ್ರತಿ ವರ್ಷದಂತೆ ಶಿಕ್ಷಣ ಶುಲ್ಕವನ್ನು 
ಪಡೆಯುತ್ತಿರುವುದು ಸರ್ಕಾರದ ಗಮನಕ್ಕೆ 


ಬಂದಿದೆಯೇ; 


| ಬಂದಿದ್ದಲ್ಲಿ, ಸರ್ಕಾರ ಈ ಬಗ್ಗೆ ಶಿಕ್ಷಣ 
ಶುಲ್ಕವನ್ನು ಅರ್ಧದಷ್ಟು ಕಡಿತಗೊಳಿಸುವ ಬಗ್ಗೆ 


ಕೈಗೊಂಡ ಕ್ರಮಗಳೇನು? 


- 


ಆಯುಕ್ತರು, ಸಾ.ಶಿ.ಇ ಬೆಂಗಳೂರು ಇವರ ಸುತ್ತೋಲೆ 
ಸಂಖ್ಯೆ: ಸಿ712)ಪ್ರಾಶಿಅ.ಶುಲ್ಮ30:2020-21, ದಿನಾಂಕ05-09- 
2020ರಲ್ಲಿ ಖಾಸಗಿ ಅನುದಾನ ರಹಿತ ಶಾಲೆಗಳು ಮೊದಲನೇ 
ಕಂತಿನ ಅಧಿಕೃತ ಶುಲ್ಕವನ್ನು ಮಾತ್ರ ಶಾಲಾ ಪ್ರವೇಶಾತಿಗಾಗಿ 
ಪೋಷಕರಿಂದ ಪಡೆಯಲು ಅನುಮತಿ ನೀಡಲಾಗಿದೆ. ಆದರೆ, 
ಯಾವುದೇ ಕಾರಣಕ್ಕೂ ಕಳೆದ ವರ್ಷ ಪಡೆದ ಶುಲ್ಕಕ್ಕೆಂತ ಪ್ರಸ್ತುತ 
ವರ್ಷದ ಶುಲ್ಕವನ್ನು ಹೆಚ್ಚಿಸದಂತೆ ಸೂಚಿಸಿದೆ. ಕೋವಿಡ್‌-19 
ಹಿನ್ನೆಲೆಯಲ್ಲಿ ಪೋಷಕರು ಆರ್ಥಿಕ ಸಂಕಷ್ಪದಲ್ಲಿರುವುದರಿಂದ 
ಪ್ರಸ್ತುತ ಶುಲ್ಕವನ್ನು ಹಿಂದಿನ ಸಾಲಿನ ಶುಲ್ಕಕ್ಕಿಂತ ಕಡಿಮೆ 
ಮಾಡಲು ಆಡಳಿತ ಮಂಡಳಿಗಳು ಮುಕ್ತವಾಗಿರುತ್ತವೆ. 


ಇಡಿ 149 ಪಿಜಿನಿ 2020 


ಮ್‌ 
rE 


ಪ್ರಾಫಮಿಕ ಮತ್ತು ಪ್ರೌಢ ಶಿಕ್ಷಣ ಹಾಗೂ 


ಸ್‌ 


